ಕರ್ನಾಟಕ ವಿಧಾನ ಪರಿಷತ್‌ 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯ 


9317 098) 


ಶ್ರೀ ಎನ್‌.ರವಕ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


[9 

ಣಾಧಿಕಾರಿಯವರು 2018 ರಲ್ಲಿ ಸರ್ವೆ 
ನಂ.3928, 3929, 3929/1, 3929/2 ಮತ್ತು 
3929/5ನ್ನು ಕಡಿಮೆ ದರಕ್ಕೆ ನೋಂದಣಿ 
ಮಾಡುವ ಮೂಲಕ ಸರ್ಕಾರಕ್ಕೆ ರೂ.12.92 
ಕೋಟಿ ಮುದ್ರಾಂಕ ಶುಲ್ಕ ನಷ್ಟವುಂಟು 


ಮಾಡಿರುವ ಆರೋಪವನ್ನು ಹೊಂದಿರುವ ಉಪ 
ನೋಂದಣಾಧಿಕಾರಿಯವರ ವಿರುದ್ಧ ಯಾವ 
ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ: ಕೈಗೊಳ್ಳದಿದ್ದಲ್ಲಿ 


ಕಾರಣವೇನು; ಸದರಿಯವರನ್ನು ಯಾವಾಗ 
ಅಮಾನತ್ತುಗೊಳಿಸಲಾಗುವುದು; 

ಬಳಗಾವ ಉಪ 

ಮೇಲೆ ಸರ್ಕಾರಕ್ಕೆ ಉದ್ದೇಶಪೂರ್ವಕವಾಗಿ 
ಯೋಜನಾಬದ್ಧವಾಗಿ ಪೂರ್ವ ಸಿದ್ಧತೆಯೊಂದಿಗೆ 
ನಷ್ಟ ಉಂಟು ಮಾಡಿರುವ ಕುರಿತು ಕ್ರಿಮಿನಲ್‌ 
ಮೊಕದ್ದಮೆ ದಾಖಲು ಮಾಡಲಾಗಿದೆಯೇ; 
ಇಲ್ಲವಾದಲ್ಲಿ ಎಂದು 


ಸರ್ಕಾರಕ್ಕೆ ನಷ್ಟವಾದ ರೂ.72.92 
ಮೊತ್ತವನ್ನು ಸಂಬಂಧಿತ 
ನೋಂದಣಾಧಿಕಾರಿಯವರಿಂದ ವಸೂಲು 
ಮಾಡಲು ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ; 
ಸದರಿಯವರ ಸ್ಥಿರಾಸ್ತಿ ಮತ್ತು ಚರಾಸ್ಸಿಗಳನ್ನು 
ಜಪಿ ಮಾಡುವ ಕುರಿತು ಸರ್ಕಾರದ 
ನಿಲುವೇನು? 


ಬಳಗಾವ ಉಪ €೦ದಣಾಧಿಕಾರಿ ಏರ ದ್ದಿದ 
ಆರೋಪದ ಕುರಿತು ಇಲಾಖಾ ವಿಚಾರಣೆಯನ್ನು 
ನಡೆಸಲು ದಿನಾಂಕ: 15-06-2021ರಲ್ಲಿ 
ದೋಷಾರೋಪಣಾ ಪಟ್ಟಿಯನ್ನು 
ಹೊರಡಿಸಲಾಗಿರುತ್ತದೆ (ಅನುಬಂಧ-1). 

ಉಪ ನೊಂದಣಾಧಿಕಾರಿ, ಬೆಳಗಾವಿ ಇವರನ್ನು 
ದಿನಾಂಕ: 24-03-2021ರಲ್ಲಿ ಅಮಾನತು 
ಗೊಳಿಸಲಾಗಿರುತ್ತದೆ (ಅನುಬಂಧ-2). 


ಬೆಳೆಗಾವಿ" ಉಪೆ €೦ದಣಾಧಿಕಾರಿಂ 
ವಿರುದ್ದ ಇಲಾಖಾ ವಿಚಾರಣೆ ಪ್ರಕ್ರಿಯೆ ಜಾರಿಯಲ್ಲಿದ್ದು, 


ಇಲಾಖಾ ವಿಚಾರಣೆಯ ವರದಿಯ ಆಧಾರದ 
ಮೇರೆಗೆ ಕ್ರಿಮಿನಲ್‌ ಮೊಕದ್ದಮೆ ಹೂಡಲು ಕ್ರಮ 


ದ ಶುಲ, 
ರೂ.12.98ಕೋಟಿಗಳನ್ನು ಮುದ್ರಾಂಕ 
ಕಾಯ್ದೆ 1957ರ ಕಲಂ 46ಎ ಮತ್ತು ನೋಂದಣಿ 
ಕಾಯ್ದೆ 1908ರ ಕಲಂ 80ಎ ರಡಿ ಪ್ರಕರಣ 
ದಾಖಲಿಸಿಕೊಂಡು ವಿಚಾರಣಾ ಪ್ರಕ್ರಿಯೆ ನಡೆಸಿ 
ಪಕ್ಷಗಾರರಿಂದ ಕೊರತೆ ಶುಲ್ಕದ ವಸೂಲಾತಿಗಾಗಿ 
ದಿನಾಂಕ: 25-11-2020ರಂದು ಆದೇಶ 
ಹೊರಡಿಸಲಾಗಿದೆ (ಅನುಬಂಧ-3). 


ಸಂಖ್ಯೆ: ಕ೦ಇ-ಎಂಎನ್‌ ಎಸ್‌ ಎ-581/2021 


p. 


ಕರ್ನಾಟಕ ಮೇಲ್ಮನವಿ ನ್ಯಾಯಾಧಿಕರಣ ಇಲ್ಲಿ 
ಮೇಲ್ಮನವಿಯನ್ನು ಸಲ್ಲಿಸಿದ್ದು, ಈ ಪ್ರಕರಣದಲ್ಲಿ ಮಾನ್ಯ 
ನ್ಯಾಯಾಧಿಕರಣವು ಆದೇಶ ಸಂಖ್ಯೆ: ಆರ್‌ಇವಿ- 
ಎಪಿಎಲ್‌-187-195/ 2020-21, ದಿನಾಂಕ: 08- 

ಜಿಲ್ಲಾ ನೋಂದಣಾಧಿಕಾರಿಗಳ 
ತಡೆಯಾಜ್ಞೆ ನೀಡಿದ್ದು ಸದರಿ 
ತೆರವುಗೊಳಿಸಲು ಕ್ರಮ 


07-2021ರಲ್ಲಿ 
ಆದೇಶಕ್ಕೆ 
ತಡೆಯಾಜ್ಞೆಯನ್ನು 
ಕೈಗೊಂಡು, ಆರೋಪಿತರಿಂದ ಕೊರತೆ ಶುಲ್ಕಗಳನ್ನು 
ವಸೂಲಾಯಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಫ್‌ 


p ನ್‌್‌ 
(ef ಅಶೋಕ್‌) 


ಕಂದಾಯ ಸಚಿವರು 


ಗಾ 


೧) 
(4h - | 
Ya ' ಕರ್ನಾಟಕ ಸರ್ಕಾರ CASS RON 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ C 
a NY YEN A ಕ 2 / 
ಸಂಖ್ಯೆೇಇವಿ(1)-38/20-21 ನೋಂದಣಿ ಮಹಾಪರಿವೀಕ್ಷಕರು ಮತ್ತು #- 
1 ಮುದ್ರಾಂಕಗಳ ಆಯುಕ್ತರವರ ಕಛೇರಿ, 


ಕಂದಾಯ ಭವನ, 8ನೇ ಮಹಡಿ, 
ಕೆ.ಜಿ.ರಸ್ತೆ, ಬೆಂಗಳೂರು-09, 


SR ದಿನಾಂಕ:15 /4 ೩ 


1957ರ ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮೆತ್ತು ಮೇಲ್ಮನವಿ) ನಿಯಮಗಳು 11ನೇ ನಿಯಮದ 


ಮೇರೆಗೆ ತಿಳುವಳಿಕೆ ಪತ್ತ 


ಇವರಿಗೆ: 

ಶ್ರೀ ವಿಷ್ಣುತೀರ್ಥ, 

ಉಪನೋಂದಣಾಧಿಕಾರಿ(ಅಮಾನತ್ತಿನಲ್ಲಿರುವ) ಇವರಿಗೆ 

ಜಿಲ್ಲಾ ನೋಂದಣಾಧಿಕಾರಿಗಳು, ಜಿಲ್ಲಾ ನೋಂದಣಿ ಕಛೇರಿ, ಬೆಳಗಾವಿ ರವರ ಮುಖಾಂತರ. 


ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ ಹಾಲಿ 
ಅಮಾನತ್ತಿನಲ್ಲಿರುವ ನಿಮ್ಮ ಎರುದ್ಧ, ನೀವು ಈ ಹಿಂದೆ ಬೆಳಗಾವಿ ಉಪನೋಂದಣಿ ಕಛೇರಿಯಲ್ಲಿ ಕಾರ್ಯ 
ನಿರ್ವಹಿಸುತ್ತಿದ್ದಾಗ ಎಸಗಿದ ಅಪರಾಧಗಳ ಕುರಿತಂತೆ, ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ 
ಮತ್ತು ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 11ರ ಉಪಬಂಧಗಳಿಗನುಗುಣವಾಗಿ ವಿಚಾರಣೆಯನ್ನು 
" ವಡೆಸಲು ಉದ್ದೇಶಿಸಲಾಗಿದೆ, ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ದುರ್ನಡತೆಯ ಆರೋಪ, ಆರೋಪಗಳ ವಿವರಣೆ, 
ಆರೋಪಗಳನ್ನು ಸಾಬೀತುಪಡಿಸಬಲ್ಲ ದಾಖಲೆಗಳ ಮತ್ತು ಸಾಕ್ಷಿದಾರರ ಪಟ್ಟಿಯನ್ನು ಅನುಕ್ರಮವಾಗಿ ಅನುಬಂಧ 1 
ರಿಂದ 4 ರವರೆಗಿನ ಅನುಬಂಧಗಳಾಗಿ ಇದಕ್ಕೆ ಲಗತ್ತಿಸಲಾಗಿದೆ. | 


ನೀವು ಈ ತಿಳುವಳಿಕೆ ಪತ್ರ ಸ್ಟೀಕರಿಸಿದ 15 ದಿನಗಳೊಳಗಾಗಿ ಈ ಆರೋಪಗಳ ಬಗ್ಗೆ ನಿಮ್ಮ ರಕ್ಷಣಾ 
ಹೇಳಿಕೆಯನ್ನು ಲಿಖಿತವಾಗಿ ಈ ಕಛೇರಿಗೆ ತಲುಪುವಂತೆ ಕಳುಹಿಸಲು ಸೂಚಿಸಿದೆ ಹಾಗೂ ನಿಮ್ಮ ಹೇಳಿಕೆಯನ್ನು 
ಮೌಖಿಕವಾಗಿ ಹೇಳಲು ಬಯಸುತ್ತೀರೋ ಅಥವಾ ಇಲ್ಲವೇ ಎಂಬುದನ್ನು ತಿಳಿಸುವಂತೆಯೂ ಸಹ ಸರನಸಲಾನ್ನು 


p 
pe 


ನೀವು ಒಪ್ಪಿಕೊಳ್ಳದೇ ಇರುವ ಆರೋಪಗಳ ಬಗ್ಗೆ ಮಾತ್ರ ವಿಚಾರಣೆ ನಡೆಸಲಾಗುವುದರಿಂದ ನೀವು 
ಪ್ರತಿಯೊಂದು ಆರೋಪವನ್ನು ಸ್ಪಷ್ಟವಾಗಿ ಒಪ್ಪಿಕೊಳ್ಳಬೇಕು ಇಲ್ಲವೇ ನಿರಾಕರಿಸಬೇಕೆಂದು ತಿಳಿಸಲಾಗಿದೆ. ನಿಗಧಿತ 
ಸಮಯದೊಳಗೆ ನಿಮ್ಮ ಲಿಖಿತ ರಕ್ಷಣಾ ಹೇಳಿಕೆಯನ್ನು ಸಲ್ಲಿಸದಿದ್ದರೆ ಅಥವಾ ಶಿಸ್ತು ಪ್ರಾಧಿಕಾರದ ಮುಂದೆ ಸ್ಪತಃ 
ಹಾಜರಾಗಿ ಹೇಳಿಕೆಯನ್ನು ಸಲ್ಲಿಸದಿದ್ದರೆ, ಈ ವಿಷಯದಲ್ಲಿ ನೀವು ಹೇಳುವುದು ಏನೂ ಇಲ್ಲವೆಂದು ಮತ್ತು ನೀವು 
ಆರೋಪಗಳನ್ನು ಒಪ್ಪಿಕೊಂಡಿದ್ದೀರೆಂದು ಪರಿಗಣಿಸಿ, ಕರ್ನಾಟಕ ಸರ್ಕಾರಿ ಸೇವಾ (ವರ್ಗೀಕರಣ, ನಿಯಂತ್ರಣ ಮತ್ತು 
ಮೇಲ್ಮನವಿ) ನಿಯಮಾವಳಿ, 1957 ರ ನಿಯಮಗಳ ಮೇರೆಗೆ ನಿಮ್ಮ ಮೇಲೆ ಮುಂದಿನ ಕ್ರಮ 
ಜರುಗಿಸಲಾಗುವುದೆಂದು ನಿಮಗೆ ಈ ಮೂಲಕ ತಿಳಿಸಲಾಗಿದೆ. 


PA wkle! 


ಶಿಸ್ತು ಪ್ರಾಧಿಕಾರಿ ಹಾಗೂ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 


ಮುಧ್ರಾಂಕಗಳ ಆಯುಕ್ತರು 
ps 


ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ಸಂಖ್ಯೆಇವಿ(1)-38/20-21 ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರವರ ಕಛೇರಿ, 
ಕಂದಾಯ ಭವನ, 8ನೇ ಮಹಡಿ, 
ಕೆ.ಜಿ. ರಸ್ತೆ, ಬೆಂಗಳೂರು-09,. 


§ ದಿನಾಂಕ: 15 1/6 
ಅನುಬಂಧ-1 ” 
ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ ಹಾಲಿ ಅಮಾನತ್ತಿನಲ್ಲಿರುವ ಇವರ 
ವಿರುದ್ದ ಮಾಡಲಾದ ಆರೋಪಣ ಪಟ್ಟಿ. 


ಆರೋಪ: 


ಶ್ರೀ ವಿಷ್ಣುತೀರ್ಥ, ಹಿಂದಿನ ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ ಆದ ನೀವು 
ಈ ಹಿಂದೆ ಬೆಳಗಾವಿ ಉಪನೋಂದಣಿ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 2015-16 ನೇ ಸಾಲಿನಲ್ಲಿ 
ಬೆಳಗಾವಿ ನಗರದ ಕೃಷಿ ಜಮೀನಿಗೆ ಸಂಬಂದಿಸಿದಂತೆ ಹಾಗೂ ಮಹಾಲೇಖಪಾಲರು ಆಕ್ಷೇಪಣೆಯಲ್ಲಿ ತಿಳಿಸಿರುವಂತೆ 


ಸದರಿ €TS ಸ್ಪತ್ತುಗಳಿಗೆ 2015-16ನೇ . ಸಾಲಿನಲ್ಲಿ ಜಾರಿಯಲ್ಲಿದ್ದ ಮಾರ್ಗಸೂಚಿ ದರ ಪಟ್ಟಿಯಲ್ಲಿನ ದರಗಳನ್ನು 
ಅಳವಡಿಸದೇ ಇರುವುದನ್ನು ಆಕ್ಷೇಪಣೆಯಲ್ಲಿ ತಿಳಿಸಿರುತ್ತಾರೆ ಅದರಂತೆ ಜಿಲ್ಲಾನೋಂದಣಾಧಿಕಾರಿಗಳು ಬೆಳಗಾವಿ 
ರವರು €7$ ಸ್ಪತ್ತುಗಳಿಗೆ' ನಿಗಧಿಪಡಿಸಿದ ದರಗಳು ಅನುಸರಿಸಿ ಕೊರತೆ. ಶುಲ್ಕಗಳನ್ನು ವಸೂಲಾಯಿಸಲು 
ಆದೇಶಿಸಿರುತ್ತಾರೆ. ಆದರೆ ಸದರಿ ದಸ್ತಾವೇಜುಗಳನ್ನು ನೋಂದಾಯಿಸಿದ ಉಪನೋಂದಣಾಧಿಕಾರಿ, ಬೆಳಗಾವಿ 
ರವರಾದ ಶ್ರೀ ವಿಷ್ಣುತೀರ್ಥ ರವರ ನಿರ್ಲಕ್ಷತೆಯಿಂದ ಸದರಿ ದರಗಳನ್ನು ಅನುಸರಿಸದೇ, ಉದ್ದೇಶಪೂರ್ವಕವಾಗಿ 
ದುರುದ್ದೇಶದಿಂದ ಅಭಿವೃದ್ಧಿಹೊಂದದ ಭೂ ಪರಿವರ್ತಿತ ಜಮೀನಿನ ದರಗಳನ್ನು ಅನುಸರಿಸಿ ಸದರಿ ಸ್ವತ್ತುಗಳನ್ನು 
ಅಪಮೌಲ್ಯಗೊಳಿಸಿ ನೋಂದಾಯಿಸಿರುವುದರಿಂದ ಸರ್ಕಾರಕ್ಕೆ ರೂ.12,91,70,763/- ಗಳಷ್ಟು ರಾಜಸ್ಥ ನಷ್ಟ 6 
ಉಂಟುಮಾಡಿರುತ್ತಾರೆ. ಇದು ನಿಮ್ಮ ಕರ್ತವ್ಯಲೋಪ, ಜೇಜವಾದ್ದಾರಿತನ. ನಿರ್ಲಕ್ಷ್ಯತೆ ಹಾಗೂ 'ದುರ್ನಡತೆಯನ್ನು 
ತೋರ್ಪಡಿಸುತ್ತದೆ. ಇದು ಸರ್ಕಾರಿ ನೌಕರರಿಗೆ ತಕ್ನುದಲ್ಲವಾಗಿರುತ್ತದೆ. ಇದರಿಂದಾಗಿ ನೀವು ಕರ್ನಾಟಕ ನಾಗರೀಕೆ 
ಸೇವೆ (ನಡತೆ) ನಿಯಮಗಳು 1966 ರ ನಿಯಮ 3 ಅನ್ನು ಉಲ್ಲಂಘಿಸಿ ಕೆ.ಸಿ.ಎಸ್‌(ಸಿ.ಸಿ.ಎ) ನಿಯಮಾವಳಿ 1957ರ 
ನಿಯಮದಡಿಯಲ್ಲಿ ಶಿಸ್ತು ಕ್ರಮಕ್ಕೆ ಗುರಿಯಾಗಿತ್ತೀರಿ. | 


AL rkle 


ಶಿಸ್ತು ಪ್ರಾಧಿಕಾರಿ ಹಾಗೂ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 


ಮುಧಾಂಕಗಳ ಆಯುಕ್ತರು 
Lense 


ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ | 
ಸಂಖ್ಯೆೇಇಎ(1)-38/20-21 ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರವರ ಕಛೇರಿ, 
ಕಂದಾಯ ಭವನ, 8ನೇ ಮಹಕಡಿ, 
ಕೆ.ಜಿ.ರಸೆ, ಬೆಂಗಳೂರು-09, 


R ದಿನಾಂಕ: | 5/414! 
ಅನುಬಂಧ-2 


ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ ಹಾಲಿ ಅಮಾನತ್ತಿನಲ್ಲಿರುವ ಇವರ 
ವಿರುದ ಮಾಡಲಾದ ಆರೋಪಣ ಪಟ್ಟಿಯನ್ನು ಸಮರ್ಥಿಸುವ ವಿವರಣೆ. 


ಮಹಾಲೇಖಪಾಲರು, ಬೆಂಗಳೂರುರವರು 2018-19ನೇ ಸಾಲಿನಲ್ಲಿ ಬೆಳಗಾವಿ ಉಪನೋಂದಣಿ 


ಕಛೇರಿಯನ್ನು ತಪಾಸಣಿ ನಡೆಸಿ ಕಂಡಿಕೆ ಸಂಖ್ಯೆ: IIVA/2015-18 ರಲ್ಲಿ 9 ದಸ್ತಾವೇಜುಗಳಿಂದ ರೂ 1299.12 
ಲಕ್ಷಗಳು ಕೊರತೆ: ಉಂಟಾಗಿರುವುದೆಂದು ಆಕ್ಷೇಪಿಸಿದ್ದು, ಸದರಿ ಆಕ್ಷೇಪಣೆ ಈ ಕೆಳಕಂಡಂತಿದೆ: 


“Short-levy of SD and RF due to suppression of facts. Sub-registrar office 
Belagavi in april 2018, audit noted that in nine sale deeds the vendors and assigners had 
jointly agreed to convey their undivided share in the schedule property. However, facts 
determining the rate of SD and RF such as existence of building, actual uses of property, 
exact location of the property, etc., where neither brought out by the parties to the 
document nor considered by the sub-registrar. The sub-registrar, will computing the 
market value of the property had adopted rate applicable for agricultural land (Belagavi 
Rural) instead of specific rate assigned to the said CTS numbers in the CVC guideline 
value. Further, the schedule property bearing CTS Nos.3928, 3929, 3929/1, 3929/2 & y 
3929/5 is situated within the City Corporation limits of Belagavi, abutting National 
Highway. + 

a) The registering officers concerned also didn’t examine the information available at 
their disposal like khata, tax paid receipts, etc., {0 detect such suppression and tpo 
determine the proper market value. This resulted in short-levy of Stamp Duty and 


Registration Fee amounting Rs. 12.99 crores. 


ಸದರಿ ಆಕ್ಷೇಪಣೆಗೆ ಸಂಬಂದಿಸಿದಂತೆ ಜಿಲ್ಲಾ ನೋಂದಣಾಧಿಕಾರಿಗಳ, ಜೆಳಗಾವಿ ರವರಿಗೆ ಅನುವರ್ತನ 
ವರದಿ ಸಲ್ಲಿಸಲು ಹಾಗೂ ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 46-ಎ ಮತ್ತು ನೋಂದಣಿ ಕಾಯ್ದೆ 
1908ರ ಕಲಂ 80-ಎ ರಡಿ ಕೊರತೆ ಶುಲ್ಕಗಳನ್ನು ಸಂಬಂದಪಟ್ಟ ಪಕ್ಷಾಕಾರರಿಂದ ವಸೂಲಾಯಿಸಲು 
ಆದೇಶಿಸಲಾಗಿತ್ತು. ಜಿಲ್ಲಾ ನೋಂದಣಾದಧಿಕಾರಿಗಳು, ಬೆಳಗಾವಿ ರವರು ಕರ್ನಾಟಕ ಮುದ್ರಾಂಕ ಕಾಯ್ದೆ 1957ರ ಕಲಂ 
46-ಎ ಮತ್ತು ನೋಂದಣಿ ಕಾಯ್ದೆ 1908ರ ಕಲಂ 80-ಎ ರಡಿ ಕೊರತೆ ಮುದ್ರಾಂಕ ಶುಲ್ಕ ರೂ.12,78,79,056/- 
ಗಳನ್ನು ಹಾಗೂ ನೋಂದಣಿ ಶುಲ್ಕ ರೂ.12,91,707/-ಗಳನ್ನು ಒಟ್ಟು ರೂ.12,91,70,763/-ಗಳನ್ನು 
ವಸೂಲಾಯಿಸಲು ಸಂಬಂದಪಟ್ಟ ಪಕ್ಷಕಾರರಿಗೆ ಆದೇಶಿಸಿರುತ್ತಾರೆ. 


a 


ಆರೋಪ: 
ಶ್ರೀ. ವಿಷ್ಣುತೀರ್ಥ, ಹಿಂದಿನ ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ ಬೆಳಗಾವಿ ಹಾಲಿ 
ಅಮಾನತ್ತಿನಲ್ಲಿರುವ ಇವರು ಹಿಂದೆ ಬೆಳಗಾವಿ ಉಪನೋಂದಣಿ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾಗ 2015- 
16 ನೇ ಸಾಲಿನಲ್ಲಿ ಬೆಳಗಾವಿ ನಗರದ - ಕೃಷ್ಠಿ ಜಮೀನಿಗೆ ಸಂಬಂದಿಸಿದಂತೆ ಹಾಗೂ ಮಹಾಲೇಖಪಾಲರು 


ಆಕ್ಷೇಪಣೆಯಲ್ಲಿ ತಿಳಿಸಿರುವಂತೆ ಸದರಿ €7S ಸ್ಪತ್ತುಗಳಿಗೆ 2015-16ನೇ ಸಾಲಿನಲ್ಲಿ ಜಾರಿಯಲ್ಲಿದ್ದ ಮಾರ್ಗಸೂಚಿ ದರ 
ಪಟ್ಟಿಯಲ್ಲಿನ ದರಗಳನ್ನು ಅಳವಡಿಸದೇ ಇರುವುದನ್ನು ಆಕ್ಷೇಪಣೆಯಲ್ಲಿ ತಿಳಿಸಿರುತ್ತಾರೆ ಅದರಂತೆ 
ಜಿಲ್ಲಾನೋಂದಣಾಧಿಕಾರಿಗಳು ಬೆಳಗಾವಿ ರವರು CTS ಸ್ಪತ್ತುಗಳಿಗೆ ನಿಗಧಿಪಡಿಸಿದ ದರಗಳು ಅನುಸರಿಸಿ ಕೊರತೆ 
ಶುಲ್ಕಗಳನ್ನು ವಸೂಲಾಯಿಸಲು ಆದೇಶಿಸಿರುತ್ತಾರೆ. ಆದರೆ ಸದರಿ ದಸ್ತಾವೇಜುಗಳನ್ನು ನೋಂದಾಯಿಸಿದ 
ಉಪನೋಂದಣಾಧಿಕಾರಿ, ಬೆಳಗಾವಿ ರವರಾದ ಶ್ರೀ ವಿಷ್ಣುತೀರ್ಥ ರವರ ನಿರ್ಲಕ್ಷತೆಯಿಂದ ಸದರಿ ದರಗಳನ್ನು 
ಅನುಸರಿಸದೇ, ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಅಭಿವೃದ್ಧಿಹೊಂದದ ಭೂ ಪರಿವರ್ತಿತ ಜಮೀನಿನ 
ದರಗಳನ್ನು ಅನುಸರಿಸಿ ಸದರಿ ಸ್ವತ್ತುಗಳನ್ನು ಅಪಮೌಲ್ಯಗೊಳಿಸಿ ನೋಂದಾಯಿಸಿರುವುದರಿಂದ ಸರ್ಕಾರಕ್ಕೆ 
ರೂ.12,91,70,763/- ಗಳಷ್ಟು ರಾಜಸ್ವ ನಷ್ಟ ಉಂಟುಮಾಡಿರುತ್ತಾರೆ. ಇದು ನಿಮ್ಮ ಕರ್ತವ್ಯಲೋಪ, 
ಬೇಜವಾಬ್ದಾರಿತನ, ನಿರ್ಲಕ್ಷ್ಯತೆ ಹಾಗೂ ದುರ್ನಡತೆಯನ್ನು ತೋರ್ಪಡಿಸುತ್ತದೆ. ಇದು ಸರ್ಕಾರಿ ನೌಕರರಿಗೆ 
ತಕ್ಕುದಲ್ಲವಾಗಿರುತ್ತದೆ. ಇದರಿಂದಾಗಿ ನೀವು ಕರ್ನಾಟಕ ನಾಗರೀಕ ಸೇವೆ (ನಡತೆ) ನಿಯಮಗಳು 1966 ರ ನಿಯಮ 

3 ಅನ್ನು ಉಲ್ಲಂಘಿಸಿ ಕೆ.ಸಿ.ಎಸ್‌(ಸಿ.ಸಿ.ಎ) ನಿಯಮಾವಳಿ 1957ರ ನಿಯಮದಡಿಯಲ್ಲಿ ಶಿಸ್ತು ಕ್ರಮಕ್ಕೆ 
ಗುರಿಯಾಗಿರುತ್ತಾರೆ. 


Nee 4 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು + 
ಬೆಂಗಳೂರು 


ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 


ಸಂಖ್ಯೆ ್ಯಇವಿ(1)- —38/20-21 ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರವರ ಕಛೇರಿ, 
ಭ್‌ ಕಂದಾಯ ಭವನ, 8ನೇ ಮಹಡಿ, 
ಕೆ.ಜಿ.ರಸ್ತೆ, ಬೆಂಗಳೂರು-09, 


ದಿನಾಂಕ: 1516121 
ಅನುಬಂಧ- 
ಶ್ರೀ ವಿಷುತೀರ್ಥ, ಉಪನೋಂದಣಾಧಿಕಾರಿ ಉಪನೋಂದಣಿ ಕಛೇರಿ, ಬೆಳಗಾವಿ ಹಾಲ ಅಮಾನತಿನಲಿರುವ ಇವರ 


ಮೇಲಿನ ಗಳನು. ಸ ಸಮರ್ಥಿಸುವ ದಾಖಲೆಗಳ ಪಟ್ಟಿ 


| ಮಹಾಲೇಖಪಾಲರು, ಬೆಂಗಳೂರು ರವರ ಪತ್ರ ಸಂಖ್ಯೆ: AG(E & RSA)/RS 
WSD&RF/B/IDC-01/2018-19/187, Gಿ:09/01/2019 

2. ಈ ಕಛೇರಿಯ ಪತ್ರ ಸಂಖ್ಯೆ: AUD/39/2018-19/DC- 01/18-19, 
ದಿನಾಂಕ:16-01-2019 

3. ಜಿಲ್ಲಾ ನೋಂದಣಾಧಿಕಾರಿಗಳು, ಜಿಲ್ಲಾ ನೋಂದಣಿ ಕಛೇರಿ, ಬೆಳಗಾವಿ ರವರ ಪತ್ರ 
ಸಂಖ್ಯೆ: -ಎಯುಡಿ/ಬಿಜಿಎಂ/01/2018-19 ದಿನಾಂಕ:14-05-2019 

4. ಜಿಲ್ಲಾ bem, ಜಿಲ್ಲಾ ನೋಂದಣಿ ಕಛೇರಿ, ಬೆಳಗಾವಿ ರವರ ಪತ್ರ 
ಸಂಖ್ಯೆ; .ಎಯುಡಿ/46-ಎ೩&80-ಎ/3699ರಿಂದ3721/2020- 21] ದಿನಾಂಕ:25-11-2020 


5 ಈ ಕಛೇರಿಯ ಕಾರಣ ಕೇಳುವ ನೋಟೇಸ್‌ನ ಪತ್ರ ಸಂಖ್ಯೆ AUD/39/2018- -19DC, 


01/18-19, ನಾ೦ಕ:30-01- 2021 
. ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿರವರ ಲಿಖಿತ ಹೇಳಿಕೆ ದಿನಾಂಕ:12-02-2021 


[en 


(? jE (4 lu 


ಶಿಸ್ತು ಪ್ರಾಧಿಕಾರಿ ಹಾಗೂ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುಧಾಂಕಗಳ ಆಯುಕ್ತರು 
೦ಗಳೂರು 


3. ಸ (poh - 
Re ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 


: ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಕಂದಾಯ ಭಪನ, 8ನೇ ಮಹಡಿ, ಕೆ.ಜಿ.ರಸ್ತೆ, 
 ಜಿಂಗಳೂರು-09 ರವರ ನಡವಳಿ: 


ವಿಷಯ: ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ 
ಇವರು ಸರ್ಕಾರಕ್ಕೆ ರಾಜಸ ಸ್ವ ನಷ್ಟವುಂಟುಮಾಡಿರುವುದರಿಂದ ಸದರಿಯವರನ್ನು 
ಅಮಾನತ್ತಿನಲ್ಲಿಡುವ ಕುರಿತು. 


ಉಲ್ಲೇಖ: 1 ಮಹಾಲೇಖಪಾಲರು, ಬೆಂಗಳೂರು ರವರ ಪತ್ರ ಸಂಖ್ಯೆ: AG(E & RSA)/RS 
IVSD&RF/B/DC-01/2018- 19/187, ದಿ:09/01/2019 
2. ಈ ಕಛೇರಿಯ ಪತ್ರ ಸಂಖ್ಯೆ AUDI39/2018- 19/DC- 01/18-19, 
ದಿನಾ೦ಕ:16-01--2019 
3. ಜಿಲ್ಲಾ ನೋಂದಣಾಧಿಕಾರಿಗಳು, ಜಿಲ್ಲಾ ನೋಂದಣಿ ಕಛೇರಿ, ಬೆಳಗಾವಿ ರವರ ಪತ್ರ 
ಸಂಖ್ಯೆ :ಎಯುಡಿ/ಬಿಜಿಎಂ/01/2018-19 ದಿನಾಂಕ:14-05-2019 
4. ಈ ಕಛೇರಿಯ ಕಾರಣ ಕೇಳುವ ನೋಟೀಸ್‌ನ ಪತ್ರ ಸಂಖ್ಯೆ AUD/39/2018- 19/DC- 
01/18-19, 008:30-01-2021 | 
5. ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿರವರ ಲಿಖಿತ' ಹೇಳಿಕೆ ದಿನಾಂಕ:12-02-2021 
Bi K sokokiokokoloke 
ಪ್ರಸ್ತಾವಿತ ಏಷಯಕ್ಕೆ ಸಂಬಂಧಿಸಿದಂತೆ, 'ಉಲ್ಲೇಖಟರಲ್ಲ ಮಹಾಲೇಖಪಾಲರು, ಬೆಂಗಳೂರುರವರು '2018- 


19ನೇ ಸ ಸಾಲಿನಲ್ಲಿ ಬೆಳಗಾವಿ pA ಕಛೇರಿಯನ್ನು ತಪಾಸಣಿ' ನಡೆಸಿ ಕಂಡಿಕೆ ಸಂಖ್ಯೆ; YIU/A/2015- 18 
ರಲ್ಲಿ' 9 ದಸ್ತಾವೇಜುಗಳಿಂದ ರೂ 1299, 12. ಲಕ್ಷಗಳು ಸೊರತೆ ಉಂಟಾಗಿರುವುದೆಂದು ಅಕ್ಷದ ಸದರಿ: _ಆಕ್ಷೇಭಣೆ py 
ಈ ಕೆಳಕಂಡಂತಿದೆ: 


“Short-levy of sD and: RF due. to gtppression of facts. Sub-re| h 


Belagavi in april 2018, audit noted that i in nine sale deeds the vendors and: lel a: 
jointly. agreed to convey their undivided. share in the schedule property. 
determining the rate of SD and RF ‘suchas existence of building, ac al 
exact location of the property, etc., where neither brought out by. thi 
document nor considered by the sub-registrar. The sub-regi far, 


BS 


‘°° g) The registering officers concerned also didn’t examine the information available at 

“their disposal like khata, tax paid receipts, etc., to detect such suppression and tpo 

determine the proper market value. This resulted in short-levy of Stamp Duty and 
Registration Fee amounting Rs.12.99 crores. 


ಸದರಿ ಆಕ್ಷೇಪಣೆಗೆ ಸಂಬಂದಿಸಿದಂತೆ ಉಲ್ಲೇಖ(2) ರಲ್ಲಿ ಜಿಲ್ಲಾ ನೋಂದಣಾಧಿಕಾರಿಗಳು, ಬೆಳಗಾವಿ ರವರಿಗೆ 
ಅನುವರ್ತನ 'ವರದಿ ಸಲ್ಲಿಸಲು ಹಾಗೂ ಕರ್ನಾಟಕ ಮುದ್ರಾಂಕ ಕಾಯ್ದೆ 1951ರ ಕಲಂ 46-ಎ ಮತ್ತು ನೋಂದಣಿ 
ಕಾಯ್ದೆ 1908ರ ಕಲಂ 80-ಎ ರಡಿ ಕೊರತೆ ಶುಲ್ಕಗಳನ್ನು ಸಂಬಂದಪಟ್ಟ ಪಕ್ಷಾಕಾರರಿಂದ ವಸೂಲಾಯಿಸಲು 
ಆದೇಶಿಸಲಾಗಿತ್ತು. ಸ ಮ | 
ಳು: ಉಲ್ಲೇಖ (3)ರನ್ನಯ ಜಿಲ್ಲಾ ಸೋಂದಣಾಧಿಕಾರಿಗಳು, ಬೆಳಗಾವಿ ರನರು ಕರ್ನಾಟಕ ಮುದ್ರಾಂಕ ಕಾಯ್ದೆ ' 

1957ರ : ಕಲಂ 46-ಎ ಮತ್ತು ನೋಂದಣಿ ಕಾಯ್ದೆ 1908ರ ಕಲಲ 80-ಎ ರಡಿ: ಕೊರತೆ. ಮುದ್ರಾಂಕ ಶುಲ್ಕ 

೦ ಠೂ.278,79,056/-ಗಳನ್ನು ಹಾಗೂ ನೋಂದಣಿ ಶುಲ್ಕ ರೂ.12,91/707/-ಗಳನ್ನು ಒಟ್ಟು ರೂ.12,9170,763/- 
ಗಥ ಪಸೂಲಾಯಿಸಲು ಸಂಬಂದಪಟ್ಟ ಪಕ್ಷಕಾರರಿಗೆ. ಆದೇಶಿಸಿರುತ್ತಾರೆ. 


೨ ಉಲ್ಲೇಖ (4) ರನ್ನೆಯ ಶ್ರೀ ವಿಷ್ಣುಶೀರ್ಥ,  ಉಪನೋಂದಣಾಧಿಕಾರಿ, ಬೆಳಗಾವಿ ರವರಿಗೆ ಕರ್ನಾಟಕ 
 ತೋಂದಣಿ ನಿಯಮ 1965ರ ನಿಯಮ 170ರಡಿ ಕೊರತೆ ಮೊತ್ತವನ್ನು ನಿಮ್ಮಿಂದ ಏಕೆ ವಸೂಲು ಮಾಡಬಾರದು 
' ಹಾಗೂ ನಿಮ್ಮನ್ನು ಏಕೆ ಸೇವೆಯಿಂದ ಅಮಾನತ್ತುಗೊಳಿಸಬಾರದು  ಅಂಬುದರ ಬಗ್ಗೆ ಸಮಜಾಯಿಷಿ" ನೀಡುವಂತೆ 
"ಕಾರಣ ಕೇಳುವ ನೋಟೀಸ್‌ ಜಾರಿಗೊಳಿಸಲಾಗಿತ್ತು. 
ಸದರಿ ಕಾರಣ . ಕೇಳುವ ನೋಟೀಸ್‌ಗೆ ಉಲ್ಲೇಖ (5) ರಲ್ಲಿ ಸದರಿಯವರು ದಸ್ತಾವೇಜುಗಳನ್ನು 
' ನೋಂದಾಯಿಸುವ. ವೇಳೆ ಅಪಮೌಲ್ಯಗೊಳಿಸಿರುವುದಿಲ್ಲವೆಂದು ಹಾಗೂ 2015-16 ನೇ ಸಾಲಿನಲ್ಲಿ ಜಾರಿಯಲ್ಲಿದ್ದ 
ಮಾರ್ಗಸೂಚಿ ದರವನ್ನು ಅಳವಡಿಸಿ ದಸ್ತಾವೇಜನ್ನು ನೋಂದಾಯಿಸಲಾಗಿದೆ. ಜೆಳಗಾವಿ ನಗರದ ಕೃಷಿ ಜಮೀನಿನ 
ಮೌಲ್ಯ ಪ್ರತಿ ಎಕರೆಗೆ 'ರೂ.26,84,000/- ಇದ್ದದ್ದನ್ನು ವಾಣಿಜ್ಯ ಉದ್ದೇಶಕ್ಕೆ 'ಶೇ.75 ರಷ್ಟು ಹೆಚ್ಚಿಸಿ ರೂ, 
46.97,000/- ಆಗಿರುತ್ತದೆ. ಈ ರೀತಿ.ಸದರಿ ಸ್ಥಕ್ರಿಗೆ ಬೆಲೆ ನಿಗಧಿಪಡಿಸಿ ರೂ.12,58,80,000/- ಆಗುತ್ತದೆ, ಆದರೆ 
ದೆಸ್ಪವೇಜುಗಳ ಮೌಲ್ಯವನ್ನು ರೂ.77.00 ಕೋಟಿಗಳಾಗುತ್ತೆದೆ' ಎಂದು ತಿಳಿಸುತ್ತಾ, ದಸ್ತಾವೇಜಿನಲ್ಲಿನ ವಿವರಣೆಗೆ 
ಸಂಬಂಧಿಸಿದಂತೆ ಮಾತ್ರ ಮೌಲ್ಯವನ್ನು  ಉಪನೋಂದಣಾಧಿಕಾರಿಗಳನ್ನು ನಿರ್ಧರಿಸಬೇಕಾಗುತ್ತದೆ: ದಸ್ತಾವೇಜಿನಲ್ಲಿನ 
ವಿಷಯಗಳನ್ನು ಹೊರತುಪಡಿಸಿ ದಸ್ತಾವೇಜಿನ - ವಿಷಯಗಳನ್ನು ಪರಿಗಣಿಸುವಂತಿಲ್ಲ ಎಂದು ನೀಡಿರುವ ಲಿಖಿತ. 
: ಹೇಳಿಕೆಯನ್ನು ಒಪ್ಪಲು ಬರುವುದಿಲ್ಲ, | | ಇ: 


ಮಹಾಲೇಖಪಾಲರು ಆಕ್ಷೇಪಣೆಯಲ್ಲಿ ತಿಳಿಸಿರುವಂತೆ ಸದರಿ ಸ್ಪಕ್ತಿಗೆ TS No. ನಮೂದಿಸಿರುವುದರಿಂದ 
ಸದರಿ ೦78 ಸ್ಪತ್ತುಗಳಿಗೆ ಮಾರ್ಗಸೂಚಿ ದರ ಪಟ್ಟಿಯಲ್ಲಿನ ದರಗಳನ್ನು ಅಳವಡಿಸದೇ ಇರುವುದನ್ನು ಆಕ್ಷೇಪಣೆಯಲ್ಲಿ 
ತಿಳಿಸಿರುತ್ತಾರೆ ಅದರಂತೆ ಜಿಲ್ಲಾನೋಂದಣಾಧಿಕಾರಿಗಳು ಬೆಳಗಾವ ರವರು 75 ಸ್ಪತ್ತುಗಳಿಗೆ ನಿಗಧಿಪಡಿಸಿದ ದರಗಳು 
ಅನುಸರಿಸಿ ಕೊರತೆ ಶುಲ್ಕಗಳನ್ನು” ವಸೂಲಾಯಿಸಲು ಆದೇಶಿಸಿರುತ್ತಾರೆ. ಆದರೆ ಸದರಿ . ದಸ್ತಾವೇಜುಗಳನ್ನು 
ನೋಂದಾಯಿಸಿದ ಉಪನೋಂದಣಾಧಿಕಾರಿ, ಬೆಳಗಾವಿ ರವರಾದ ಶ್ರೀ ವಿಷ್ಣುಶೀರ್ಥ ರವರ ನಿರ್ಲಕ್ಷತೆಯಿಂದ ಸದರಿ 

. ದರಗಳನ್ನು ಅನುಸರಿಸದೇ, ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಅಭಿವೃದ್ಧಿಹೊಂದದ ಭೂ ಪರಿವರ್ತಿತ" 
ಜಮೀನಿನ ದರಗಳನ್ನು ಅನುಸರಿಸಿ ಸದರಿ ಸ್ಪತ್ತುಗಳನ್ನು ಅಪವಮೌಲ್ಕಗೊಳಿಸಿ ನೋಂದಾಯಿಸಿರುವುದರಿಂದ ಸರ್ಕಾರಕ್ಕೆ 
' ರೂ.12,9170,763/- ಗಳಷ್ಟು ರಾಜಸ್ಥ ನಷ್ಟ ಉಂಟುಮಾಡಿರುತ್ತಾರೆ. ಆದ್ದರಿಂದ ಸದರಿಯವರ ವಿರುದ್ಧ ಇಲಾಖಾ 


pe 


' ಐಚಾರಣೆ ಕಾಯ್ದಿರಿಸಿ ಅಮಾನತ್ತಿನಲ್ಲಿಡುವುದು ಸಮಂಜಸವೆಂದು ಮನಗಂಡು ಈ ಕೆಳಕಂಡಂತೆ ಆದೇಶ 


ಹೊರಡಿಸಲಾಗಿದೆ. . 


¥- 


ಆದೇಶ 


ಸಂಖ್ಯೆಇವಿ(1)-38/2020-21 P  ದಿನಾಂಕ:&ಿ-03-2021 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ, imei ನಾಗರೀಕ . ಸೇವಾ ini 
ನಿಯಂತ್ರ ತ್ರಣ ನನೆ ಮೇಲ್ಮನವಿ) ನಿಯಮಾವಳಿ 1957ರ ನಿಯಮ 10(0(@) ರಡಿ ಪ್ರದತ್ತವಾದ ಅಧಿಕಾರವನ್ನು 
`ಚಲಾಯಿಸಿ ಕ.ಪ.ಮೋಹನ್‌ ರಾಜ್‌ ಭಾ.ಆ.ಸೇ, ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ 
ಆಯುಕ್ತರು, ಜೆಂಗಳೂರು ಆದ ನಾನು ಶ್ರೀ ವಿಷ್ಣುಶೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, 
ವ ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಇವರನ್ನು ತಕ್ಷಣದಿಂದ ಜಾರಿಗೆ : ಬರುವಂತೆ "ಮತ್ತು ಮುಂದಿನ 
. 'ಅದೇಶದವರೆಗೆ ಇಲಾಖಾ ವಿಚಾರಣೆಯನ್ನು ಕಾಯ್ದಿರಿಸಿ 'ಅಮಾನತ್ತಿಲ್ಲಟ್ಟರತ್ತೇೆ. 


pg ವಿಷ್ಣುಶೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ': ಇವರು ಅಮಾನತ್ತಿನ ಅವಧಿಯಲ್ಲಿ ಸಕ್ಷಮ ಪ್ರಾಧಿಕಾರದ . ಪೂರ್ವಾನುಮತಿಯನ್ನು. 
: ಫಡೆಯದೇ ಕೇಂದ್ರ ಸ್ಥಾನವನ್ನು ಬಿಡತಕ್ಕದ್ದಲ್ಲ. ಅಮಾನತ್ತಿನ ಅವಧಿಯಲ್ಲಿ ಸದರಿಯವರು ನಿಯಮಾನುಸಾರ 
ಜೀವನಾಧಾರ ಭತ್ಯೆಯನ್ನು : ಪಡೆಯಲು ಅರ್ಹರಾಗಿರುತ್ತಾರೆ. 


ಶಿಸ್ತು ಪ್ರಾಧಿಕಾರಿ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು, 
ಬೆಂಗಳೂರು. ' 
ಪತಿಯನ್ನು, 

1 ಸರ್ಕಾರದ ಕಾರ್ಯದರ್ಶಿಗಳು, ಕಂದಾಯ ಮಾರಟ. ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 
ಇವರಿಗೆ ಮಾಹಿತಿಗಾಗಿ ಗೌರವ ಪೂರ್ವಕವಾಗಿ ಸಲ್ಲಿಸಿದೆ. 

2. ಜಿಲ್ಲಾ ನೋಂದಣಾಧಿಕಾರಿ, ಜಿಲ್ಲಾ ನೋಂದಣಿ - ಕಛೇರಿ, ಬೆಳಗಾವಿ ಇವರು ಶ್ರೀ “aki 
ಉಪ್ಪನೋಂದಣಾಧಿಕಾರಿ, ಉಪನೋಂದಣಿ" ' ಕಛೇರಿ, ಬೆಳಗಾವಿ ಉಪನೋಂದಣಾಧಿಕಾರಿಯಾಗಿ 
ಕಾರ್ಯನಿರ್ವಹಿಸುತ್ತಿರುವ ಇವರಿಗೆ ಈ: ಅಮಾನತ್ತಿನ ಆದೇಶವನ್ನು ಜಾರಿ ಮಾಡಿ ಸ್ಥೀೃತ ಪಡೆದು 
ವರದಿಯನ್ನು ಈ ಕಛೇರಿಗೆ ಸಲ್ಲಿಸಲು ಸೂಚಿಸಿದೆ. 

3.  ಉಪನೋಂದಣಾಧಿಕಾರಿಗಳು, ಉಪನೋಂದಣಿ i ಬೆಳಗಾವಿ. 

4. ಕೇಂದ್ರ ಕಛೇರಿಯ ಸಿಬ್ಬಂದಿ 2 ಶಾಖೆಗೆ ಮಾಹಿತಿಗಾಗಿ. 

5, ಕಛೇರಿ ಪ್ರಶಿ. 


By FLAY 


Qn ೨ | 


ಜಿಲ್ಲಾ ನೋಂದಣಾಧಿಕಾರಿಗಳು ಹಾಗೂ ಮುದ್ರಾಂಕಗಳ ಉಪ ಆಯುಕ್ತರವರ ನ್ಯಾಯಾಲಯ, 
ಬೆಳಗಾವಿ, ಜಿಲ್ಲಾ:ಬೆಳಗಾವಿ ಇವರ ನಡಾವಳಿಗಳು. 
ಡಿ.ಸಿ.ಕಂಪೌಂಡ್‌ ಬೆಳಗಾವಿ ,ಜಿಲ್ಲಾ ಬೆಳಗಾವಿ - 590 001. 


ಉಪಸ್ಥಿತರು : ಶ್ರೀ ಮಹಾಂತೇಶ ಪಟಾತರ 
ಜಿಲ್ಲಾ ನೋಂದಣಾಧಿಕಾರಿಗಳು 
ಹಾಗೂ ಮುದ್ರಾಂಕಗಳ ಉಪ ಆಯುಕ್ತರು 


ಬೆಳಗಾವಿ 
ವಾದಿಗಳು: ಪ್ರತಿವಾದಿಗಳು: 
ಉಪ-ನೋಂದಣಿ ಅಧಿಕಾರಿ 1)ಶ್ರೀ ಹರ್ಷಾ ಬಾಬು ದಮ್ಮಣಗಿ 
ಬೆಳಗಾವಿ ಮ್ಲಾನೆಜಿಂಗ್‌ ಡೈರೆಕ್ಟರ್‌, ದಮ್ಮಣಗಿ ಆಂಡ್‌ ಸಾನು 


ಡೆವಲಪ್ಪರ್ದ ಪ್ರೆ ಪ್ರೆ ವೇಟ ಲಿಮಿಟೆಡ್‌, ನಂ: 137, 
ರಲ್ಲೆ ಪ್ರಾರಲಲ್‌ ರೋಡ, ಕುಮಾರ ಪಾರ್ಕ ವೆಸ್ತ, 
ಬೆಂಗಳೂರು-560020. 
2) ಬಾಬು ಅಡಿವೆಪ್ಪ ದಮ್ಮಣಗಿ 
€ರಮನ್‌, ದಮ್ಮಣಗಿ ಆಂಡ್‌ ಸಾನು 

ತಮಸಿ ಕೈನ ಲಿಮಿಟೆಡ್‌, ನಂ: 137, 

ೈಲ್ತೆ 5 ಪ್ಯಾರಲ ್‌ ರೋಡ, ಕುಮಾರ ಪಾರ್ಕ ವೆಸ್ತ, 
Lg. 560020. 


ಪ್ರಸ್ತಾವಿತ ವಿಷಯಕ್ಕೆ ಸಂಬಂಧಿಸಿದಂತೆ ಮಹಾಲೇಖಪಾಲರು ಬೆಂಗಳೂರು ಇವರು ಬೆಳಗಾವಿ ಉಪ- 


ನೋಂದಣಿ ಕಛೇರಿಯನ್ನು ದಿನಾಂಕ: 2015-18 ರ ಅವಧಿಗೆ ತಪಾಸಣೆಯನು ಕೈಗೊಂಡು ಸದರ ಆಡಿಟ್‌ ತಪಾಸಣಾ 


&- 


ವರದಿಯಲ್ಲಿ ಈ ಕೆಳಕಂಡ ದಸ್ತಾವೇಜಿನ ಖರೀದಿ ಪತ್ರದಲ್ಲಿ ಒಳಗೊಂಡ ಆಸ್ತಿಯ ಮೌಲ್ಯವು ಅಪಮೌಲ್ಯವಾಗಿರುವುದರಿಂದ 
ಮುದ್ರಾಂಕ ಶುಲ್ಕ ಹಾಗೂ ನೋಂದಣಿ ಫೀ ಗಳಲ್ಲಿ ರಾಜಸ್ತದ ನಷ್ಟ ಉಂಟಾಗಿರುತ್ತದೆ ಎಂದು ಆ "ಪಣೆ ತೆಗೆದಿರುತಾರೆ. 
ಸದರಿ ಆಕ್ಷೇಪಣೆಯಲ್ಲಿ During the review of the registered sale deed and other connected records for the 


years 2015-18, it was observed that, vide sale deed document numbers 3699/15-16, 3727/15-16, 
3728/15-16, 3730/15-16, 3706/15-16, 3718/15-16, 3723/15-16, 3747/15-16 and 3721/15-16, an 
extent of 98930.58 square meters property bearing CTS Nos: 3928, 3929, 3929/1, 3929/2 and 3939/5 
situated within the local limits of City Corporation, Belagavi, held by the joint owners shri 
Shashishekhar and others (vendors), conveyed their undivided interest/share/rights in the schedule 


property to M/s Dhammanagi & Sanu Developers Pvt Ltd (Purchaser) 


Page | 1 


ಇರುತ್ತದೆ. 
si | Doc. No 7 Sharein | Extent | Rate | | Value of the | | SD & RF ISD & RF | short levy 
| N | Land ’ convey | per ' property leviable levied | of SD & RF 
/o | ' Conveyed  edin |squar | | | 

| | (in square |e | | | 
|  percentag | meters mete | | 
SN, JE 2 KE | 1 
1 | 3699/15-16 ‘71.6875 | 77748 24794 | 1927683912 | 127227138 | 37091603 | 90135535 
| 3727516 (12 OO (13015 2) (10% | 322693910 | 21297798 6098400 15199398 
'3 [3728/1536 |3. 140625 | 13406 | enhan [se — | 5773592 | 1596076 | 3977516 
| 3730/15-16 [2.859375 ' 3099 3099. ced "76836606 5071215 1453182 361803 
5 | 3706/15-16 30625 | 1523.1 313 for 37814073 ! 2495728 | 714980 1042546 
[6 | 3718/15-16 46875 5084 el 126052696 | 8319477 2382205 [ssn 
7 3723/1516 0.46875 50837 pe: 12600526 831898 238254 59364 
[8 [37471156 16 BLE 107 81340 | 20167440 1331051 381150 | | 949901 
[9 3721/15- 16 |3 3254 | 80679676 5324858 | 1524600 I 3800258 
[10 Building 106541 so. ft Rs. 557 per | 59343337 3916660 | 0 | 3916660 
| sq.ft {On the schedule propery | | | | | 

| Building with RCC/Tiles were i | | 

‘ constructed. Hence, least rate | | | 
| | Madras Terrace has been adopted. |__| } 

| L | . 129170763 


ಎ 
On review of above said sale deed documents and enclose attached the documents, it was 
observed that property in question is situated within Belagavi Corporation Limits abutting Old Poona 
Bangalore National Highway and a 106541 sq.ft Residential/Commercial Building constructed upon 
the schedule property. It is clearly evident from the above said documents/ enclosure attached to the 


documents that the said property is a fully developed property 


In CVC guideline though specific rate has been assigned for the above said CTS Numbers (vide a 
specific Entry No. 133 to CVC 2014-15 effective from 01-12-2014) the Department/SRO while 
assessing the market value of the property had adopted Agricultural Land rate (rate applicable for 
villages situated at Belagavi Rural) instead of adopting specific rate fixed for the said CTS Numbers by 
the CVC. Further, it was noticed that the parties have suppressed existence of building in schedule 
property while executing the sale deed. Due to incorrect assessment of market vale and suppression 
of facts of said property resulted in undervaluation of the property and consequent short levy of 


Stamp Duty and Registration Fee amounting to Rs. 12.92 crore as detailed below. S0೫ ಆಕ್ಷೇಪಣೆ 


Page ' 2 


ಈ ಮೇಲ್ಕಂಡಂತೆ ನೋಂದಾದ ಖರೀದಿ ಪತ್ರಗಳಿಗೆ ಮಾರುಕಟ್ಟೆ ಬೆಲೆಯನ್ನು ಮರೆಮಾಚಿ ಸರ್ಕಾರಕ್ಕೆ 
ನ್ಯಾಯಯುತವಾಗಿ ಬರತಕ್ಕ ರಾಜಸ್ತ ನಷ್ಟ ಉಂಟಾಗಿರುತ್ತದೆ ಎಂದು ಆಕ್ಷೇಪಣೆ ನೀಡಿರುತ್ತಾರೆ. ಈ ಕುರಿತು ಮಾನ್ಯ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ಬೆಂಗಳೂರು ಇವರು ತಮ್ಮ ಜ್ಞಾಪನ ಪತ್ರ ಸಂಖ್ಯೆ: 
ಎಯುಡಿ/39/2018-19/8ಸಿ-01/18-19 ದಿನಾಂಕ: 16-01-2019 ರಂದು ಸದರ ಕಂಡಿಕೆಯ ಬಗ್ಗೆ ಕರ್ನಾಟಕ 
ಮುದ್ರಾಂಕ ಕಾಯ್ದೆ 1957 ರ ಕಲಂ 46ಎ ಮತ್ತು ನೋಂದಣಿ ಕಾಯ್ದೆ 1908 ರ ಕಲಂ 80ಎ ರಡಿ ಕ್ರಮ ಜರುಗಿಸಿ / 
ಆದೇಶ ಹೊರಡಿಸಿ ಅಥವಾ ವಸೂಲಾತಿಗೆ ಆದೇಶ ಹೊರಡಿಸಲು ಸೂಚಿಸಿರುತ್ತಾರೆ. 

ಮಹಾಲೇಖಪಾಲರ ಆಕ್ಷೇಪಣೆ ಹಾಗೂ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು 
ಬೆಂಗಳೂರು ಇವರ ಆದೇಶದ ಅನುಸಾರ ಈ ಪ್ರಕರಣವನ್ನು ಕರ್ನಾಟಕ ಮುದ್ರಾಂಕ ಕಾಯ್ದೆ 1957 ರ ಕಲಂ 46ಎ 
ಹಾಗೂ ನೋಂದಣಿ ಕಾಯ್ದೆ 1908 ರ ಕಲಂ 80ಎ ರ ಆಡಿ ದಾಖಲಿಸಿಕೊಂಡು ಈ ಕಛೇರಿ ಆದೇಶ ಸಂಖೆ: 
ಎಯುಡಿ/46ಎ & 80ಎ/3699 ರಿಂದ 3721/2020-21 ದಿನಾಂಕ: 04-06-2020 ರ ಪ್ರಕಾರ ಸದರಿ ಕಲಂಗಳ ಅಡಿ 
ಮುಂದಿನ ಕ್ರಮ ಜರುಗಿಸಲು ಆದೇಶಿಸಿರುತ್ತದೆ. ಈ ಪ್ರಕಾರ ಪ್ರತಿವಾದಿಗಳಿಗೆ ದಿನಾಂಕ: 04-06-2020 ಮತ್ತು 15- 
07-2020 ರಂದು ನೋಟೀಸು ಜಾರಿ ಮಾಡಿ ಕೊರತೆ ಶುಲ್ಕಗಳನ್ನು ಭರಣಾ ಮಾಡಲು ಅಥವಾ ಈ ಕುರಿತು ತಮ್ಮ 
ಲಿಖಿತ ಹೇಳಿಕೆ ಸಲ್ಲಿಸಲು ಸೂಚಿಸಲಾಗಿತ್ತು. ಸದರ ನೋಟೀಸಿಗೆ ಉತ್ತರವಾಗಿ ಪ್ರತಿವಾದಿಗಳು ದಿನಾಂಕ: 04-09-2020 


ಸದರಿಯವರ ಹೇಳಿಕೆಯಲ್ಲಿ ಈ 


೬ pC ಸ pr) 
ಕೆಳಗಿನಂತೆ ಆಕ್ಷೇಪಣೆಯನ್ನು ಸಲ್ಲಿಸಿರುತ್ತಾರೆ. “ಪ್ರಸ್ತುತ ದಸ್ತಾವೇಜುಗಳಲ್ಲಿ ಒಳಗೊಂಡ ಸ್ಥಿರಾಸಿಯು ಯಾವುದೇ 


ಅಭಿವೃದ್ಧಿಯಾಗದೇ ಇರುವ ಪ್ರದೇಶವಾಗಿರುತ್ತದೆ. ಹಾಗೂ ಇದರಲ್ಲಿ ಯಾವುದೇ ರೀತಿಯಲ್ಲಿ ಲೇ-ಓಟ ಆಗಿ 
ಪರಿವರ್ತಿಸಿರುವುದಿಲ್ಲಾ. ಇದರಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯ ಕೈಗೊಂಡಿರುವುದಿಲ್ಲ ಹಾಗೂ ನಾಗರೀಕ 


ಸೌಲಭ್ಯಗಳು ಇರುವುದಿಲ್ಲಾ. ನಾವು ದಸ್ತಾವೇಜು ನೋಂದಾಯಿಸುವಾಗ ಚಾಲ್ತಿಯಲ್ಲಿದ್ದ ಬೆಳಗಾವಿ ತಾಲೂಕಿನ 


ಸ್ಥಿರಾಸ್ತಿಗಳ ಮೌಲ್ಯ ಮಾಪನ ಉಪ ಸಮಿತಿಯವರು ನಿಗದಿಪಡಿಸಿದಂತೆ, ಮೌಲ್ಲ ಮಾಪನಕ್ಕೆ ಸಂಬಂಧಿಸಿದಂತೆ 
ಅನ್ವಯಿಸುವ ವಿಶೇಷ ಸೂಚನೆ ಸಂಖೆ 2 ರ ಪ್ರಕಾರ ಬೆಳಗಾವಿ ಕೃಷಿ ಜಮೀನು ಬೆಲೆ ಪ್ರತಿ ಎಕರೆಗೆ ರೂ 


5 


26,89,000/-ಇರುವ ಬೆಲೆಗೆ ಅಭಿವೃದ್ಧಿಯಾಗದೇ ಇರುವ ಕೃಷಿಯೇತರ ಉಪಯೋಗಕ್ಕೆ ವಸತಿ ಉದ್ದೇಶಕ್ಕೆ ಶೇ 65% 
ರಷ್ಟು ಹೆಚ್ಚಿಸಿದರೆ ಪ್ರತಿ ಎಕರೆಗೆ ರೂ. 42,95,000/-ಗಳಾಗುತ್ತದೆ. ಹಾಗೂ ವಾಣಿಜ್ಯ ಉದ್ದೇಶಕ್ಕೆ ಶೇ 75% ರಷ್ಟು 
ಹೆಚ್ಚಿಸಿದರೆ ರೂ. 46,97,000/-ಗಳಾಗುತ್ತದೆ. ಆದರೆ ನಾವು ನೋಂದಾಯಿಸಿದ ಬೆಲೆ ಪ್ರತಿ ಎಕರೆಗೆ ರೂ. 
2,87,37,343/-ಆಗುತ್ತದೆ. ಅಂದರೆ ಮಾರ್ಗಸೂಚಿ ಬೆಲೆಯಂತೆ ಸುಮಾರು ಮೂರು ಪಟ್ಟು ಹೆಚಿಗೆ ಆಗುತದೆ. ಕಾರಣ 


ಸದರಿ ಸ್ಥಿರಾಸ್ತಿಯನ್ನು ಅಪಮೌಲ್ಯ ಮಾಡಿ ನೋಂದಾಯಿಸಿರುವುದಲ್ಲಾ ತಮ್ಮ ನೋಟೇಸಿನಲ್ಲಿ ತಿಳಿಸಿದಂತೆ 
pe 3 [3] 


ಮಹಾಲೇಖಪಾಲರ ಆಕ್ಷೇಪಣೆಯು ಆಧಾರ ರಹಿತವಾಗಿರು ದು ವಾದಿಸಿ ತಮ ಲಿಖಿತ ಹೇಳಿಕೆಯನ್ನು 
e 8 

ಸಲ್ಲಿಸಿರುತಾರೆ 

[se] - 


ಈ ಬಗ್ಗೆ ಮಹಾಲೇಖಪಾಲ ಆಕ್ಷೇಪಣೆ ಹಾಗೂ ಪ್ರತಿವಾದಿಗಳು ಸಲ್ಲಿಸಿದ ಲಿಖಿತ ಹೇಳಿಕೆ ಮತ್ತು 
ದಾಖಲಾತಿಗಳನ್ನು ಪರಿಶೀಲ ಅಿಸಲಾಯಿತು. ಸದರಿ ಪರಿಶೀಲನೆಯಿಂದ ಮಹಾಲೇಖಪಾಲರ ಆಕ್ಷೇಪಣ ಣೆಯಂತೆ ಜಾರಿ 
ಮಾಡಿದ ನೋಟೀಸು ಕಾನೂನು ರೀತ್ತ ಹಾಗೂ ನ್ಮಾಯಸಮತವಾಗಿರುತ್ತದೆ. ಆದ್ದರಿಂದ ಪ್ರತಿವಾದಿಗಳ ವಾದವನ್ನು 


9 


ಈ ಮೇಲಂಡಂತೆ ಮಹಾಲೇಖಪಾಲರ ಆಕೇಪಣೆಯು ನಾಯ ಸಮ್ಮತವಾಗಿರುವುದರಿಂದ ಕೊರತೆ ಶುಲ್ಕಗಳ 


: ಆದೇಶ: 


ಸಂಖ್ರೆ:ಎಯುಡಿ/46-ಎ&80-ಎ/3699 ಶಿಂದ 3721/2020-21 ದಿನಾಂಕ: 25-11-2020 


[ತ್ರಸಂ| ದು ಪೇಜು ಸಂಖ್ಯೆ" ಕೊರತೆ ಮುದ್ರಾಂಕ ಶು 'ಹುಲ್ಕ ಕೊ ತೌ ಸೋಂದಣಿ ಶುಲ್ಕ. 'ಒ 


H—3es70s- 8 £3480 ರೊ 03357 ರೂ. UIST 
7 ose os. 15047404 ಕೊ. 1 
3 


. T51.994/- 13199398) ್‌ 
5— nose oe. 393774/- | ರೊ. FONE CEN Jo 
ASAE To. 3581853/- [ಕನ AC ರ ROTI 


F—EOST ರೊ. KEE OO RONEN Ww 5 70,42546/- | 
re CEN CEN gy 5937, TTT | 


7 POS COUN Jo ಗೂ TE ಕ್ರಾ 

ETE OO NN- ನ್‌್‌. I ರೂ 749.901 § 

TNT os. 376 33. 38,003/- "ಕೂ. 3800,258/- | 
3 


pe 


™ ್‌ಡಮ್ಯಾ ರೂ HIST ೊ OES A [FT 39.16.60 /- ೭ 
| | ಒಟ್ಟು ರೊ. 12,78,79,956/- ರೂ. 12,90,707/- ರೂ 12,91,70,763/- 
LL ಜರ SS ಮಾತ A SS 


Page | 4 


5 


ಪ್ರತಿವಾದಿಯು ಈ ಆದೇಶ ಹೊರಡಿಸಿದ 90 ದಿನದೊಳಗಾಗಿ ಸರ್ಕಾರದ ಲೆಕ್ಕ ಶೀರ್ಷಿಕೆ ಬಾಬ್ರಿಗೆ ಜಮಾ 


ಮಾಡಿ ಅಸಲು ಚಲನನ್ನು ಈ ಪ್ರಾಧಿಕಾರಕ್ಕೆ ಹಾಜರುಪಡಿಸತಕ್ಕದ್ದು ತಪ್ಪಿದಲ್ಲಿ ಸದರಿ ಮೊಬಲಗನ್ನು ಭೂಕಂದಾಯ 


ಬಾಕಿಯಂದು ಪರಿಗಣಿಸಿ ವಸೂಲಾತಿ ಕ್ರಮ ಜರುಗಿಸಲಾಗುವುದು. 


ಆದೇಶವನ್ನು ಇಂದು, ದಿನಾಂಕ: 25-11-2020 ರಂದು ಹೇಳಿ ಬರೆಸಿ, ಸರಿ ನೋಡಿ ತೆರೆದ 


ನ್ಯಾಯಾಲಯದಲ್ಲಿ ಉಚ್ಚರಿಸಲಾಯಿತು. 


ಪ್ರತಿಗಳನ್ನು ‘— 


I. 


2. 


Shri Harsha Babu Dammanagi, Managing Director, Dammanagi & Sanu Developers 
PVT LTD No-137 Railway Parallel Road Kumar Park West, Bangalore-560020. 

Shri Babu Adveppa Dammanagi, Chairman, Dammanagi & Sanu Developers PVT LTD 
No-137 Railway Parallel Road Kumar Park West. Bangalore-560020. 

ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು, ಕಂದಾಯ ಭವನ 8ನೇ ಮಹಡಿ, 
ಕೆ.ಜಿ ರಸ್ತೆ ಬೆಂಗಳೂರು ಇವರಿಗೆ ಮಾಹಿತಿಗಾಗಿ ಒಪ್ಪಿಸಿದೆ. 

ಉಪನೋಂದಣಾಧಿಕಾರಿಗಳು ಬೆಳಗಾವಿ ಇವರಿಗೆ ಮಾಹಿತಿಗಾಗಿ. 

ಕಛೇರಿ ಕಡತಕ್ಕೆ 


Page!S 


ಕರ್ನಾಟಕ ಸರ್ಕಾರ 
ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
Kk ಮುದ್ರಾಂಕಗಳ ಆಯುಕ್ತರವರ ಕಛೇರಿ, 
ಕಂದಾಯ ಭವನ, 8ನೇ ಮಹಡಿ, 
ಕೆ.ಜಿ.ರಸ್ತೆ, ಬೆಂಗಳೂರು-09, 
ದಿನಾಂಕ: 1514121 


ಸಂಖ್ಯೆಇವಿ(1)-38/20-21 


ಅನುಬಂಧ-4 


ಶ್ರೀ ವಿಷ್ಣುತೀರ್ಥ, ಉಪನೋಂದಣಾಧಿಕಾರಿ, ಉಪನೋಂದಣಿ ಕಛೇರಿ, ಬೆಳಗಾವಿ ಹಾಲಿ ಅಮಾನತಿನಲಿರುವ 
ಇವರ ವಿರುದ್ಧ ಮಾಡಲಾದ ಆರೋಪಗಳನ್ನು ಸಮರ್ಥಿಸುವ ಸಾಕಿದಾರರ ಪಟ್ಟಿ. 


1 ಶ್ರೀ. ಮಹಾಂತೇಶ ಪಾಟಾತರ, ಜಿಲ್ಲಾನೋಂದಣಾಧಿಕಾರಿಗಳು, ಜಿಲ್ಲಾನೋಂದಣಿ ಕಛೇರಿ ಬೆಳಗಾವಿ 
2. ಪೂರ್ವ ತಿಳುವಳಿಕೆಯೊಂದಿಗೆ ಅಗತ್ಯ ಕಂಡ ಇತರೆ ಸಾಕ್ಷಿ. 


CA US du 


ಶಿಸ್ತು ಪ್ರಾಧಿಕಾರಿ ಹಾ 
ನೋಂದಣಿ ಮಹಾಪರಿವೀಕ್ಷಕರು ಮತ್ತು 
ಮುದ್ರಾಂಕಗಳ ಆಯುಕ್ತರು & 
|| ಬೆಂಗಳೂರು 


